ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ರಾಜ್ಯದಲ್ಲಿ ವಸತಿ ರಹಿತರಿಗೆ ಹಾಗೂ ಬಡವರಿಗೆ ವಿವಿಧ ವಸತಿ ಯೋಜನೆಯಡಿ ಮನೆಗಳನ್ನು ನಿರ್ಮಿಸುವ 
ಕುರಿತು 


ಶ್ರೀ ಹೆಚ್‌.ಎಂ. ರಮೇಶ್‌ಗೌಡ (ವಿಧಾನಸಭೆಯಿಂದಚುನಾಯಿತರಾದವರು)-- 
218 (235) ಮಾನ್ಯ ವಸತಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ರಾಜ್ಯದಲ್ಲಿ ವಸತಿ ರಹಿತರಿಗೆ ಹಾಗೂ ಬಡವರಿಗೆ ವಿವಿಧ ವಸತಿ ಯೋಜನೆಗಳಡಿ ಮನೆಗಳನ್ನು 
ಮಂಜೂರು ಮಾಡುತ್ತಿರುವುದು ಸರ್ಕಾರದ ಗಮನಕ್ಯೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, ಯಾವ ಯಾವ ಯೋಜನೆಗಳಡಿ ಹಾಗೂ ಯಾವ ಯಾವ ನಿಗಮದಿಂದ ಮನೆಗಳನ್ನು 
ಮಂಜೂರು ಮಾಡಲಾಗುತ್ತಿದೆ; 


(ಇ) ಮನೆ ಮಂಜೂರು ಮಾಡಲು ನಿಗಧಿಪಡಿಸಿರುವ ಮಾನದಂಡಗಳೇನು; (ವಿವರ ನೀಡುವುದು) 


(ಈ) ಕಳೆದ ಮೂರು ವರ್ಷಗಳಲ್ಲಿ ವಿವಿಧ ವಸತಿ ಯೋಜನೆಗಳಡಿ ವಿವಿಧ ನಿಗಮಗಳಿಂದ 
ಮಂಜೂರಾಗಿರುವ ಒಟ್ಟು ಮನೆಗಳು ಎಷ್ಟು ; ಯೋಜನೆವಾರು/ನಿಗಮವಾರು/ಜಿಲ್ಲಾವಾರು/ 
ಭೌತಿಕ/ಆರ್ಥಿಕ ಪ್ರಗತಿಯ ವಿವರಗಳ ಪತ್ರೇಕ ಮಾಹಿತಿ ನೀಡುವುದು; 


(ಉ) ಕಳೆದ 3 ವರ್ಷಗಳಲ್ಲಿ ಮಂಜೂರಾದ ಮನೆಗಳ ನಿರ್ಮಾಣದ ಕಾಮಗಾರಿ, ಪೂರ್ಣಗೊಂಡಿರುವ 
ಮನೆಗಳ ಸಂಖ್ಯೆ ಎಷ್ಟು ; ಪೂರ್ಣಗೊಳ್ಳಲು ಬಾಕಿ ಇರುವ ಮನೆಗಳೆಷ್ಟು ; ಬಾಕಿ ಇರಲು ಕಾರಣಗಳೇನು ; 


(ಊ) ಅನುದಾನದ ಕೊರತೆ ಇರುವ ಕಾರಣ ೀಡಿ ಬ್ಲಾಕ್‌ ಮಾಡಿರುವ ಮನೆಗಳ ಸಂಖ್ಯೆ ಎಷ್ಟು; ಬ್ಲಾಕ್‌ 
ಮಾಡಿರುವುದರಿಂದ ವಸತಿ ರಹಿತರು ತೊಂ೦ದರೆಗೊಳಗಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಈ ಸಂಬಂಧ ಸರ್ಕಾರ ಕೈಗೊಂಡ ಕ್ರಮಗಳೇನು? 


